ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 166(303) 
ಸದಸ್ಯರ ಹೆಸರು ಶ್ರೀ ಎನ್‌. ಅಪ್ಪಾಜಿಗೌಡ 
ಉತ್ತರಿಸುವ ದಿನಾಂಕ 04.03.2020 
ಉತ್ತರಿಸುವ ಸಚಿವರು ಕಂದಾಯ ಸಚಿವರು 
ಪತ್ತೆ | ಉತ್ತರ | 


ಗರ್‌ ನಾಸಧಾರನ ಹಡದ 


| 
| 
| 


' ವಿಧಿ 79ಎ ಮತ್ತು 79ಬಿ ಯಾವುದೇ ವ್ಯಕ್ತಿ 
13.1974ರ ನಂತರ ಖರೀದಿಸಿದ 
' ಜಮೀನುಗಳಿಗೆ ಅನ್ವಯಿಸುವ 
| ಸರ್ಕಾರದ ಗಮನದಲ್ಲಿದೆಯೇ: 


ಅಂಶ : 


| 
| ಹೌದು. 


| 
| 
| 


ಈ) ಜಿಲ್ಲಾಧಿಕಾರಿಗಳ ಕರ್ನಾಟಕ್‌ ಭಾ 
| ಕಂದಾಯ 1964ರ ನಿಯಮ 
| 95(2)ರಡಿಯಲ್ಲಿ ಒಬ್ಬ ವ್ಯಕ್ತಿಯು ಭೂ 
ಪರಿವರ್ತನೆ ಮಾಡಿಕೊಳ್ಳಲು ಅರ್ಜಿ 


| ಇರುವುದಿಲ್ಲ. 

[o) ಬಂದಿದ್ದಲ್ಲಿ. ಈ ನವಾರಹಾರ್‌ ಸರ್‌ಕವ ಆದೇಶ'ಸಂಖ್ಯೆಕಂಇ 87 ನT್‌EEE 
| ವಿನಾಯಿತಿ ನೀಡಲು ಎಲ್ಲಾ | ದಿನಾಂಕ: 20.02.2019ರಲ್ಲಿ ಕೃಷಿ ಜಮೀನನ್ನು ಕೃಷಿಯೇತರ 
| ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನವನ್ನು | ಉದ್ದೇಶಕ್ಕೆ ಭೂಪರಿವರ್ತನೆ 
| ನೀಡಲಾಗುವುದೇ? (ಸಷ್ನ ಉತ್ತರ | ಸರಳೀಕರಣಗೊಳಿಸಿ ಈಗಾಗಲೇ ಆದೇಶಿಸಲಾಗಿದೆ. 
ನೀಡುವುದು). | 


' ಸಲ್ಲಿಸುವಾಗ ಪ್ರಶ್ನಿತ ಜಮೀನು ಖರೀದಿಸಿದ 
' ಜಮೀನಲ್ಲದೆ ಪಿತ್ರಾರ್ಜಿತ ಅಥವಾ ಸ್ವಂತ 
' ಜಮೀನಾಗಿದ್ದರೂ ಸಹ ಸದರಿ ಜಮೀನಿನ 
ಬಗ್ಗೆ ಉಪವಿಭಾಗಾಧಿಕಾರಿಗಳಿಂದ 79ಎ 
'ಮತ್ತು 79ಬಿ ಹಿಂಬರಹ ಪಡೆದು 
| ಲಗತ್ತಿಸಲು ನಿರ್ಬಂಧ ವಿಧಿಸಿರುವುದು 
| ಸರ್ಕಾರದ ಗಮನಕ್ಕೆ ಬಂದಿದೆಯೇ: 


ಕರ್ನಾಟಕ ಭೂ 'ಕೆಂದಾಯ ಕಾಯ್ದೆ 1964ರ ಕಲಂ 
952)ರಡಿ ಕೃಷಿ ಜಮೀನನ್ನು ಕೃಷಿಯೇತರ ಉದ್ದೇಶಕ್ಕೆ 
|! ಭೂಪರಿವರ್ತನೆ ಕೋರಿದ ಜಮೀನು 
| ದಿನಾಂಕ:01.03.1974ರಂದು ಅಥವಾ ನಂತರ ಖರೀದಿಸಿದ 
| ಜಮೀನಾಗಿದ್ದಲ್ಲಿ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ 


ಕಲಂ 7ಎ ಮತ್ತು 79ಬಿ ಉಲ್ಲಂಘನೆಯ ಬಗ್ಗೆ 
| ಉಪವಿಭಾಗಾಧಿಕಾರಿಗಳು ವರದಿ ಸಲ್ಲಿಸಬೇಕಾಗಿರುತ್ತದೆ. 

| ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಕಲಂ 
|95(2)ರಡಿ ಕೃಷಿಯೇತರ ಉದ್ದೇಶಕ್ಕೆ ಭೂಪರಿವರ್ತನೆ 
| ಕೋರಿದ ಜಮೀನು ಪಿತ್ರಾರ್ಜಿತವಾಗಿದಲ್ಲಿ ಕರ್ನಾಟಕ ಭೂ | 


| ಸುಧಾರಣೆ ಕಾಯ್ದೆ 1961ರ ಕಲಂ 7ಎ ಮತ್ತು 79ಬಿ 
| ಉಲ್ಲಂಘನೆಯ ಬಗ್ಗೆ ವರದಿ ಪಡೆಯುವ ಅವಶ್ಯಕತೆ 


ಪಡೆಯುವ ವಿಧಾನವನ್ನು 


} 


ಸಂಖ್ಯೆ ಕಂಇ 02 ಎಲ್‌ಆರ್‌ಎಸ್‌ 2020 


i A 


ಘ್‌ 


ಮಾನ್ಯ ಕಂದಾಯ ಸಚಿವರು 


